ಕರ್ನಾಟಕ ವಿಧಾನಸಭೆ 


(15ನೇ ವಿಧಾನಸಬೆ) 
(ಮೊದಲನೇ ಅಧಿವೇಶನ - ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟಿ 


ಶುಕ್ರವಾರ, ದಿನಾಂಕ 25ನೇ ಮೇ, 2018 
(ಸಮಯ: ಮಧ್ಯಾಹ್ನ 12.15 ಗಂಟೆಗೆ) 


1. ಸಭಾಧ್ಯಕ್ಷ ರ ಚುನಾವಣೆ 


|. ಶ್ರೀ ಎಸ್‌. ಸುರೇಶ್‌ ಕುಮಾರ್‌ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು - 
(ಅ) ಶ್ರೀ ವಿ.ಸುನೀಲ್‌ ಕುಮಾರ್‌ (ಸದಸ್ಯರು) ಅವರು ಸೂಚಿಸುವುದು; 


(ಆ) ಡಾ| ಸಿ.ಎನ್‌. ಅಶ್ವಥ್‌ನಾರಾಯಣ್‌ (ಸದಸ್ಯರು) ಅವರು ಅನುಮೋದಿಸುವುದು. 
2. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು - 


(ಅ) ಶ್ರೀ ಸಿದ್ದರಾಮಯ್ಯ (ಸದಸ್ಯರು) ಅವರು ಸೂಚಿಸುವುದು; 
(ಆ) ಡಾ| ಜಿ. ಪರಮೇಶ್ವರ್‌ (ಉಪ ಮುಖ್ಯಮಂತ್ರಿಗಳು) ಅವರು ಅನುಮೋದಿಸುವುದು. 


2. ಕಾರ್ಯದರ್ಶಿಯವರ ವರದಿ 
ಕಾರ್ಯದರ್ಶಿಯವರು:- 


ಕಳೆದ ಅಧಿವೇಶನದ ತರುವಾಯ, ರಾಷ್ಟಪತಿ/ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ 
ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 


ಬ 


3. ಪ್ರಸ್ತಾವ 


ಶ್ರೀ ಹೆಚ್‌.ಡಿ. ಕುಮಾರಸ್ವಾಮಿ (ಮುಖ್ಯಮಂತ್ರಿಗಳು) ಅವರು ಈ ಕೆಳಕಂಡ ಪ್ರಸ್ತಾವವನ್ನು 
ಮಂಡಿಸುವುದು:- 
“ ಈ ಸದನವು ಶ್ರೀ ಹೆಚ್‌.ಡಿ. ಕುಮಾರಸ್ಸಾಮಿ ಅವರ ನೇತೃತ್ವದ ಸಚಿವ 
ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ.” 


